ವಿಧಾನ ಪರಿಷತ್ತಿನ ಸ 


ಕರ್ನಾಟಕ ವಿಧಾನ ಪರಿಷತ್ತು 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


a 
ರ ಹಸಿರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು. 


1811 

ಶ್ರೀ ಎನ್‌. ರವಿಕುಮಾರ್‌ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
24.03.2020 

ಆಹಾರ, ನಾಗರಿಕ ಸರಬರಾಜು ಮತ್ತು 


ವ್ಯವಹಾರಗಳ ಹಾಗೂ ಕಾಸೂನು ಮಾಪನಶಾಸ್ತ 


ಸಚಿವರು 
ಕ್ರ.ಸಂ | 'ಫಕ್ನ ಉತ್ತರ § 
(ಅ) | ಮಲ್ಮಿಪೆಕ್ಸ್‌ಗಳಲ್ಲಿ ಮಾರಾಟ' ಮಾಡುವ 
ಗಾಂಡ-ತ3ಸು ಪಾನೀಯಗಳ ಕಟ್ಟ] ಲ್ಲ ಜ್‌ 


' ದರಕ್ಕಿಂತ ಅಧಿಕ ದರ ವಿಧಿಸುತ್ತಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ 
ದರ 
ನಿಯಮಗಳಲ್ಲಿ. ಅವಕಾಶವಿದೆಯೇ; 


ರೀತಿಯಾಗಿ ---ಅಧಿಕ -- 


ವಿಧಿಸಲು. 


ಈ ರೀತಿ ಅಧಿಕ ದರ ವಿಧಿಸುವುದು ಪೊಟ್ಟಣ ಸಾಮಗ್ರಿ 


ನಿಯಮ 2011ರ ಅಡಿಯಲ್ಲಿ ಅಪರಾಧವಾಗಿರುತ್ತದೆ. 


ತಿಂಡಿ-ತಿನಿಸು ಪಾನೀಯಗಳಿಗೆ ಮಾರುಕಟ್ಟೆ 


ದರಕ್ಕಿಂತ ಅಧಿಕ ದರ" ವಿಧಿಸುತ್ತಿರುವ 
ಮಲ್ಪಿಫ್ಲೆಕ್ಸೆಗಳ್ಗ' ಲೈಸನ್ಸ್‌ ರದ್ದು 
ಮಾಡಲು ಸರ್ಕಾರ ಚಿಂತಿಸಿದೆಯೇ; 


i 
| 
| 
I 


ತಿಂಡಿ-ತಿನಿಸು ಪಾನೀಯಗಳನ್ನು " ಮಾರಾಟ ಮಾಡಲು 
ನಗರ ಪಾಲಿಕೆಗಳು ಹಾಗೂ ಆರೋಗ್ಯ ಇಲಾಖೆ ಲೈಸೆನ್ಸ್‌ 
ಗಳನ್ನು 


ನೀಡುವ ಪ್ರಾಧಿಕಾರವಾಗಿರುತ್ತವೆ. ಸದರಿ ಲೈಸೆನ್ಸ್‌ 


ರದ್ದಿ ಮಾಡಲು ಕಾನೂನು ಮಾಪನಶಾಸ್ತ್ರ ಇಲಾಖೆಯ 


ನಿಯಮಗಳಲ್ಲಿ ಅವ ರುವುದಿಲ್ಲ ಹಾಗೂ ಈ 


ಪ್ರಸ್ತಾಪ ಇರುವುದಿಲ್ಲ. 


ಕಾನೂನು" ಮಾಪನಶಾಸ್ತ್ರ ನಿಯಮಗಳಸುಸಾರ, ಪ 
ದರಕ್ಕಿಂತ ಅಧಿಕ ಬೆಲೆಗೆ ಮಾರಾಟ ಮಾಡುಪ ತಪ್ಪಿ 


ವಿರುದ್ಧ ನಿಯಮಾನುಸಾರ ಮೊಕದ್ದಮೆ ಹೂಡಿ ಕಾನೂನು 


ಕ್ರಮ ಕೈಗೊಳ್ಳಲಾಗುತ್ತಿದೆ. 


Nice ign. 3 = 


ಇಆಿದ ೦ ವರ್ಷಗಳಲ್ಲಿ ತಿಂಡಿ-ತಿನಿಸು! ಕಳೆದ 2 ವರ್ಷಗಳಲ್ಲಿ ಮಲ್ಬಿಪ್ಲೆಕ್ಸ್‌ಗಳಲ್ಲಿ ಮಾರಾಟ 
| ಪಾನೀಯಗಳಿಗೆ ಮಾರುಕಟ್ಟೆ ದರಕ್ಕಿಂತ | ಮಾಡುವ' ಪೊಟ್ಟಣ ಸಾಮಗ್ರಿಯ ರೂಪದ ತಿಂಡಿ-ತಿನಿಸು 
| ಆಧಿಕ ದರ ವಿಧಿಸುತ್ತಿರುವ ಮಲ್ಲಿಫೆಕ್ಸ್‌ | ಪಾನೀಯಗಳಿಗೆ ಮಾರುಕಟ್ಟೆ ದರಕ್ಕಿಂತ ಅಧಿಕ ದರ 


| ಚಿತ್ರಮಂದಿರಗಳ ವಿರುದ್ಧ ಎಷ್ಟು! ವಿಧಿಸುತ್ತಿರುವ ಮಲ್ಸಿಫ್ಲೆಕ್ಸ್‌ ಚಿತ್ರಮಂದಿರಗಳ ವಿರುದ್ಧ ಈ 


|” ಪ್ರಕರಣಗಳನ್ನು ದಾಖಲಿಸಲಾಗಿದೆ? | ಕೆಳಕಂಡಂತೆ ಪ್ರಕರಣಗಳನ್ನು (ಜಿಲ್ಲಾವಾರು 
| | ಢಲಾಪಾರು ವಿರ ನೀಡುವುದು) ದಾಖಲಿಸಲಾಗಿದೆ. 
| ಜಿಲ್ಲೆ * ತಪಾಸಣೆ | ಹೂಡಿದ ವಸೂಲಾದ 
ಮೊಕದ್ದಮ | ದಂಡ 
| 2018-19 
| ಬೆಂಗಳೂರು ಜಿಲ್ಲೆ |15 103 20,000 
| ಮೈಸೂರು ಜಿಲ್ಲೆ |01 ' [01 5,000 
| ಉಡುಪಿಜಿಲ್ಲೆ (020 |- - 
| RE ಟ್ಟು |18 104 125,000 
- | 2019-20 § 
| ಬೆಂಗಳೂರು ಜಿಲ್ಲೆ |16 1 ಈ 
| ಒಟ್ಟು 18 4 


'ಆನಾಸ 119 ಡಿಆರ್‌ಐ. 2020 (ಇ-ಆಫೀಸ್‌) 


